4k 


ಎಂ.ಪಿ.ಮಹದೇವಯ್ಯ 


ಪ್ರಾಚೀನ ಕರ್ನಾಟಕದ ಮಂತ್ರಿಗಳು ಮತ್ತು ಅಧಿಕಾರಿಗಳು - 


ಕೆಲವು ವಿಚಾರಗಳು 


ಕರ್ನಾಟಕ ರಾಜವಂಶಗಳ ಚರಿತ್ರೆಯನ್ನು ಬರೆ 
ಯುವಾಗ ಈ ಕೆಲವು ಅಧಿಕಾರಿಗಳನ್ನು ಮತ್ತು 


" ಮಂತ್ರಿಗಳನ್ನು ಕುರಿತು ವಿದ್ವಾಂಸರು ಮಾಹಿತಿಯನ್ನು 


ಒದಗಿಸಿದ್ದಾರೆ. ಆದರೆ ಈ ಮಂತ್ರಿಯನ್ನು ಮತ್ತು 
ಅಧಿಕಾರಿಗಳನ್ನು ಒಟ್ಟಿಗೆ ಗಮನಿಸಿದಾಗ ಕೆಲವು 
ಕುತೂಹಲಕರ ಅಂಶಗಳು ಬೆಳಕಿಗೆ ಬರುತ್ತಿದ್ದ ಅಂತಹ 
ಕೆಲವನ್ನು ಇಲ್ಲಿ ಗಮನಿಸಲಾಗಿದೆ. ಶಾಸ್ತ್ರ ಗ್ರಂಥಗಳಲ್ಲಿ 
ಹೇಳಿರುವ ಅರ್ಹತೆಯ ಆಧಾರದ ಮೇಲೆ ಇವರುಗ 
ಳನ್ನು ನಿಯಮಿಸಿ ಕೊಳ್ಳುತ್ತಿದ್ದರು ಎಂದು ನಂಬ 
ಬಹುದಾದರೂ, ರಾಜನು ಇವರ ನಿಜವಾದ ಅರ್ಹತೆ 
ಯನ್ನು ಪರೀಕ್ಷಿಸಿ ಅನಂತರ ಇವರುಗಳನ್ನು ನೇಮಿಸು 
ತ್ತಿದ್ದನು. ಪ್ರಾಚೀನ ಕರ್ನಾಟಕದಲ್ಲಿ ರಾಜ್ಯ ವಿಸ್ತರಣೆ 
ಅತ್ಯ ೦ತ ಮುಖ್ಯ ಕೆಲಸವಾಗಿದ್ದಿತು. ಇದಕಾಗಿ ರಾಜನು 
ಹತ್ತಾರು ಯುದ್ಧಗಳನ್ನು ಮಾಡಬೇಕಾಗಿದ್ದಿತು. ಸಾಮಂ 
ತರನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ಳುವುದು ' ಮುಖ್ಯವಾದ 
ಕೆಲಸವಾಗಿದ್ದಿತು. ಆದುದರಿಂದ "ಮಂತ್ರಿಗಳು ತ್ತು 
ಅಧಿಕಾರಿಗಳು ಯುದ್ಧಕಲೆಯಲ್ಲಿ ನಿಪ್ರಣರಾದವರಾಗಿರ 
ಬೇಕಾಗಿದ್ದಿತು. ಆದುದರಿಂದ ಬಹುಮಂದಿ ಮಂತ್ರಿಗಳು 
ಮತ್ತು ಅಧಿಕಾರಿಗಳು ದಂಡಾಧಿಪತಿ, ದಂಡನಾಯಕ್ಕ 
ಸೇನಾಧಿಪತಿ ಮುಂತಾದ ಬಿರುದುಗಳನ್ನು ಹೊಂದಿರು 
ತ್ತಾರೆ. ಅಂದರೆ ಯುದ್ಧದಲ್ಲಿ ನಿಪುಣರಾದವರನ್ನು 
ಗಮನಿಸಿ ಅಂತಹವರನ್ನು ಮಂತ್ರಿಯಾಗಿ ಆರಿಸುತ್ತಿದ್ದರು 
ಎಂಬುದು ಖಚಿತವಾಗುತ್ತದೆ. ಉದಾಪರಣೆಗೆ ಸೇವುಣ 
ರಾಜ್ಯದಲ್ಲಿ ಬನವಾಸಿ `'ಬೆಳ್ವೊಲ ಮತ್ತು ಪುಲಿಗೆರೆ 
ನಾಡುಗಳ ಪ್ರಾಂತಾಧ್ದಿಕಾರಿಯಾಗಿದ್ದ ವಂಕದೇವನು 
ಸೇನಾಧಿಪತಿಯಾಗಿದ್ದನು.”. ಹಾಗೆಯೇ ಕರಡಿಕಲ್ಲಿನ 
ಪ್ರಾಂತಾಧಿಕಾರಿಯಾಗಿದ್ದ ದಾಮೋದರನು ಸೇನಾಧಿಪತಿ 
ಯಾಗಿದ್ದನು. ಕಲ್ಯಾಣಿ ಚಾಲ ುಕ್ಕರ ಕಾಲದಲ್ಲಿ ದಂಡ 
ನಾಯಕೆ ಕಾವರಾಜಯ್ಯನ್ನು ಎಡೆದೊರೆ ನಾಡಿನ 
ಪ್ರಾಂತ್ಕಾ ಧಿಕಾರಿಯಾಗಿದ್ದನುತ ಹೊಯ್ಸಳರ. ಕಾಲ 
ದಲ್ಲಿಯೂ ಇದೇ ರೀತಿ ಇದ್ದಿತೆಂದು ತಿಳಿದುಬರುತ್ತದೆ. 
ದಂಡನಾಯಕ ಪುಣಿಸನು ಮಹಾಪ್ರಧಾನಿಯೂ ಸಂಧಿ 


ಇತಿಹಾಸ ದರ್ಶನ 


ವಿಗ್ರಹಿಯೂ ಆಗಿದ್ದು, ವಿಷ್ಣುವರ್ಧನನ ಯುದ್ಧಗಳಲ್ಲಿ 
ಪಾಲ್ಗೊಂಡಿದ್ದನು* 


ಈ ರೀತಿ ಹತ್ತಾರು ಉದಾಹರಣೆಗಳು ಗಂಗ 
ಮತ್ತು ರಾಷ್ಟ್ರಕೂಟ ವಂಶಗಳಲ್ಲಿಯೂ ದೊರಕುತ್ತವೆ ' 
ಯುದ್ಧ ಕೌಶಲ್ಯವನ್ನು ಹೊಂದಿರುವವರನ್ನು ವಿವಿಧ 
ಹುದ್ದೆಗಳಿಗೆ ಆರಿಸುವಾಗ ಆದ್ಯತೆ ನೀಡಲಾಗುತ್ತಿದ್ದಿತು. 


ಮಂತ್ರಿ ಮತ್ತು ಅಧಿಕಾರಿಗಳನ್ನು ಆರಿಸುವಾಗ 
ಜಾತಿ ಮತ್ತು" ಮತಧರ್ಮದ ಭೇದವಿರಲಿಲ್ಲ 
ಎಂಬುದು ಇನ್ನೊಂದು ಗಮನಾರ್ಹವಾದ ಅಂಶ. 
ಆನೇಕ ಮಂತ್ರಿಗಳು ಮತ್ತು ಅಧಿಕಾರಿಗಳು ಬ್ರಾಹ್ಮಣ, 
ಕ್ಷತ್ರಿಯ, ಜೈನ, ವೈಶ್ಯ ಮತ್ತು ಶೂದ್ರ ಜಾತಿಗೆ ಸೇರಿ . 
ದ್ವವರಾಗಿದ್ದರು. ಹೊಯ್ಸಳ ವಿಷ್ಣುವರ್ಧನನ ಮಹಾ 
ಪ್ರಧಾನಿಯಾಗಿದ್ದ ದೇವರಾಜನು ಬ್ರಾಹ್ಮಣ, ಕೌಶಿಕ 
ಗೋತ್ರದವನು." ಸಿಂಘಣನ ಕಾಖದಲ್ಲಿ ರಾಜ್ಯಪಾಲ 
ನಾಗಿದ್ದ ಖೋಲೇಶ್ವರನೂ ಬ್ರಾಹ್ಮಣ. ತಂದೆಯ ಕಡೆ 
ಯಿಂದ ಮೌದ್ಗಲ "ಗೋತ್ರಕ್ಕೂ. ತಾಯಿಯ ಕಡೆಯಿಂದ 
ಕಾಶ್ಯಪ ಗೋತ್ರಕ್ಕೂ ಸೇರಿದೆವನೆಂದು ಅಂಚಿಜೋಗೈ 


ಶಾಸನ ತಿಳಿಸುತ್ತದೆ. 


ಗಂಗದೊರೆ ಮೂರನೆಯ ಮಾಧವನ ಕೈಕೆಳಗೆ 
ಇಪ್ಪತ್ತೆರಡು ಬ್ರಾಹ್ಮಣರು ಅಧಿಕಾರದಲ್ಲಿದ್ದರು, ಅವರು 
ಎಲ್ಲಾ ವಿಷಯಗಳಲ್ಲಿಯೂ ಅಂದರೆ ರಾಯಭಾರಿಗಳ 
ಕೆಲಸ್ಮ. ಹಾವಾಸುಕಾ ಶಾಂತಿಯನ್ನು ಕಾಪಾಡು 
ವುದು, ಹಣಕಾಸು ವ್ಯವಹಾರ, ಸ್ಥಳೀಯ ರಾಜಕಾರಣ 
ಮತ್ತು ಬಂದರುಗಳನ್ನು. ನಿರ್ಮಾಣಮಾಡುವುದು 
ಮುಂತಾದ" ಎಲ್ಲ ಕೆಲಸಗಳಲ್ಲಿಯೂ ಸಮರ್ಥರಾಗಿದ್ದ 
ರೆಂದು ಒಂದು ತಾಮ್ರಶಾಸನವಿಶದೀಕರಿಸುತ್ತದೆ.” 


ಕ್ಷತ್ರಿಯ ಅಧಿಕಾರಿಗಳು ಅಷ್ಟಾಗಿ ಕಾಣಿಸದಿದ್ದರೂ, 
ವೈಶ್ಯಕಲಕ್ಕ ಸೆ ಸೇರಿದ ಅಧಿಕಾರಿಗಳು ಮತ್ತು ಮಂತ್ರಿಗಳು 
ಹೇರಳವಾಗಿ ಕಾಣಸಿಗುತ್ತಾರೆ. ಸೇವುಣರ ಕಾಲದಲ್ಲಿ 


ಬನವಾಸಿ ನಾಡಿನ ಪ್ರಾಂತಾಧಿಕಾರಿಗಳಾಗಿದ್ದ ಮಲ್ಲಿಸೆಟ್ಟಿ, 


ಪಿಪಿ 


ಹೊನ್ನಸೆಟ್ಟಿ, ಬೀಚಿಸೆಟ್ಟಿ ವೈಶ್ಯಕುಲದವರು5 ಸಾಮಾನ್ಯ 
ವಾಗಿ ಈ. ವೈಶ್ಯಕುಲದವರು ತಮ್ಮ ಸ್ವಸಾಮರ್ಥ್ಯ 
ದಿಂದ ವ್ಯಾಪಾರದಲ್ಲಿ ಹಣಗಳಿಸಿ, ಜನಾನುರಾಗಿಯಾದ 
ಕೆಲಸ ಕಾರ್ಯಗಳನ್ನು ಮಾಡಿರಾಜರ ಕೃಪೆಗೆ. ಪಾತ್ರ 
ರಾಗಿ ಅಧಿಕಾರವನ್ನು ಪಡೆದವರಾಗಿದ್ದರು. ಇವರುಗಳು 
ವಿಶೇಷವಾಗಿ ' ಪಟ್ಟಣಸ್ವಾಮಿಗಳಾಗಿ ' ಷ್ಟು. 


ಕಾಣಿಸಿಕೊಳ್ಳು ತ್ತಾರೆ. 


ನಾಲ್ಕನೆಯ ವರ್ಣದವರು ಅಧಿಕಾರಿಗಳಾಗಿ ಕಾಣಿ ` 


ಸಿಕೊಂಡರೊ, ಅವರನ್ನು ಆರೀತಿ ವರ್ಣಿಸುವುದು 
ಬಲುಅಪರೂಪ. ಅವರ “ಹೆಸ ಸರಿನ ಭಾಗವಾದ ಗವುಡ, 


ಗಾವುಂಡ ಮುಂತಾದ ಪದಗಳಿಂದ ಅವರನ್ನು ಹಾಗೆ: 


ಗುರುತಿಸಬಹುದು. ಆದರೆ ಕೆಲವು ಸಾರಿ ಅವರನ್ನು 
ಚತುರ್ಥಕಾಲಕೆ ಸೇರಿದವರು ಎಂದು ವರ್ಣಿಸಲಾಗಿದೆ. 
ನಾಗಮಂಗಲದ ಹೊಯ್ಸಳ ಇಮ್ಮಡಿ ನರಸಿಂಹನ 
ಶಾಸನದಲ್ಲಿ ಸೇನಾನಾಯಕ ಕಾಚಿದೇವನನ್ನು ಚತುರ್ಥ 
ವಂಶವೆಂದು ಕರೆಯಲಾಗಿದೆ 


ಬಹಳಷ್ಟು ಮಂತ್ರಿಗಳು ಹಾಗೂ ಅಧಿಕಾರಿಗಳು 
ಜೈನಧರ್ಮಕ್ಕೆ ಸೇರಿದವರು. ಹೊಯ್ಸಳ ವಿಷ್ಣುವರ್ಧನನ 
ಸೇನಾಧಿಪತಿಯೂ ಸಂಧಿವಿಗ್ರ ಹಿಯೂ ಚೃ *ಪ್ರಣಿಸಮ 
ಯೃನು ಜೈನ ಧರ್ಮಕ್ಕೆ ಸೇರಿದವನು... ಇವನು 
ತನ್ನ ಮಗನಿಗೆ ಬಿಟ್ಟಿಗ ಎನ್ನವ ಹೆಸರನ್ನೂ ಇಟ್ಟನು. 
ಇವನು ಪಾರ್ಶ್ವನಾಥ. ಬಸದಿಯನ್ನು ಕಟ್ಟಿಸಿದ್ದೇ ಅಲ್ಲದೆ 
ಗಂಗವಾಡಿಯಲ್ಲಿ ಆನೇಕ ಬಸದಿಗಳನ್ನು “ಊರ್ಜಿತಗೊ 
೪ಿಸಿದನೆಂದು ಶಾಸನವು ತಿಳಿಸುತ್ತದೆ. 


ಆದರೆ ಈ ಮಂತ್ರಿಗಳು ತಾವು ಯಾವ ಧರ್ಮಿ 
ಸೇರಿದವರಾಗಿದ್ದರೂ ರಾಜ್ಯದ ಎಲ್ಲಾ ಧರ್ಮಗಳಿಗೂ 
ಪ್ರೋತ್ಸಾಹವನ್ನು ಸಮಾನವಾಗಿ ಕೊಡುತ್ತಿದ್ದರು. 
ಹಾಗೂ ರಾಜನ ಧರ್ಮದ ಒಲವನ್ನು ತಿಳಿದು ಅದ 
ರಂತೆ ನಡೆಯುತ್ತಿದ್ದರು. ಇದರಿಂದ ವೈಷ್ಣವ ಮಂತ್ರಿ 
ಗಳು ಶೈವದೇವಾಲಯಗಳ ನಿರ್ಮಾಣ ಇಲ್ಲವೇ ದತ್ತಿ 
ಗಳನ್ನು ಕೊಡುವುದು, ಜೈನಮಂತ್ರಿಗಳು ಶಿವ ದೇವಾ 
ಲಯಗಳನ್ನು ನಿರ್ಮಾಣಮಾಡುವುದನ್ನು ನಾವು ಕಾಣು 
ತ್ತೇವೆ. ಇದರಿಂದಾಗಿ ಧಾರ್ಮಿಕ ದೃಷ್ಟಿಯಿಂದ ಅಧಿಕಾ 
ರಿಗಳು ಮತ್ತು ಮಂತ್ರಿಗಳು ತಮ್ಮ ಸ್ವಂತ ಪ್ರಭಾವ 


ವನ್ನು ಇತರರ ಮೇಲೆ ಬೀರುತ್ತಿರಲಿಲ್ಲ ಹಾಗೂ 


ಹೇರುತ್ತಿರಲಿಲ್ಲ. 


೭೮ 


: ರ್ಯವಾಗಿ ಅಧಿಕಾರವನ್ನು ಕೊಡುವ 


ಅನೇಕ ವೇಳೆಯಲ್ಲಿ ಮಂತ್ರಿಗಳು ಆ ಪದವಿಗ' 
೪ನ್ನು ವಂಶಪಾರಂಪರ್ಯವಾಗಿಯೂ ಪಡೆಯುತ್ತಿದ್ದ. 
ದರು. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಕರ್ನಾಟಕ 
ದಲ್ಲಿ" ದೊರೆಯುತ್ತವೆ. “ಅರ್ಹತೆಯಿದ್ದರೆ ವಂಶಪಾರಂಪ 
ಸಂಪ್ರದಾಯ 
ಬೆಳೆದು ಬಂದಿತ್ತೇ ಹೊರತ್ತು ಅಧಿಕಾರಿಯ. ಮಗ. 
ಅಥವಾ ಅಳಿಯ. ಎನ್ನುವ ಒಂದೇ ಕಾರಣಕ್ಕಾಗಿ ಅಲ್ಲ. . 
ಹೊಯ್ಸಳರ ಕಾಲದಲ್ಲಿ. ಅಧಿಕಾರಿಯಾಗಿದ್ದ ಪುಣಿಸಮ 
ಯೃನಿಗೆ ಮಹಾಪ್ರಧಾನಿಯ ಕೆಲಸವು ವಂಶಪಾರಂಪ 
ರ್ಯವಾಗಿಯೇ ದೊರಕಿತ್ತೆಂದು ಶಾಸನವು 
ತಿಳಿಸುತ್ತದೆ.?' 


ಸೇವುಣ ದೇಶದಲ್ಲಿ ಬನವಾಸಿ ನಾಡಿನ ಅಧಿಕಾರಿ 


'ಗಳಾಗಿದ್ದ ಮಲ್ಲಿಸೆಟ್ಟಿಯ ವಂಶಜರು ವಂಶಪಾರಂಪ 


ರ್ಯವಾಗಿ ಅಧಿಕಾರವನ್ನು ಪಡೆದವರು. ಚಿಕ್ಷದೇವನ. 
ಮಕ್ಕಳಾದ ಮಲ್ಲಿಸೆಟ್ಟಿ ಮತ್ತು ಅವನ: ತಮ್ಮ ಬೀಚಿ 
ಸೆಟ್ಟಿ ಸಿಂಘಣನ ಆಶ ಶ್ರಯದಲ್ಲಿ ಪ್ರಾಂತಾಧಿಕಾರಿಗಳಾಗಿ 
ದ್ದರು. ನಂತರ ಮಲ್ಲಿಸೆಟ್ಟಿಯ ಮಗನಾದ ಚಾವುಂಡಿ 
ಸೆಟ್ಟಿಯು ಅಧಿಕಾರಿಯಾದನು. ಇತ್ತಕಡೆ ಬೀಚಿಸೆಟ್ಟಿಯ 
ಅಳಿಯನಾದ ಮಲ್ಲಿಸೆಟ್ಟಿಯು ಅಧಿಕಾರವನ್ನು ಪಡೆ 
ದನು. ಹಾಗೆಯೇ ಅವನು ದತ್ತು ತೆಗೆದುಕೊಂಡ 
ಸಾಕಿಸೆಟ್ಟಿಯ ಮಗನಾದ ಪಾಯಿಸೆಟ್ಟಿಯು ಮತ್ತೆ ಬನ 
ವಾಸಿಯ ಅಧಿಕಾರಿಯಾದನು. ಹೀಗೆ ಕೊನೆಯ ಪಕ್ಷ 
ಈ ವಂಶದಲ್ಲಿ ಐದು ಜನ ಅಧಿಕ್ಷಾರಿಗಳಾಗಿದ್ದರು 
ಎನ್ನವುದು ಶಾಸನಗಳಿಂದ ತಿಳಿಯುತ್ತದೆ.2 


ಸಿಂಘಣನ ಪ್ರಾಂತಾಧಿಕಾರಿಯಾದ ಖೋಲೇಶ್ವರನ 
ಮಗನಾದ ರಾಮನು ಅದೇ ಅಧಿಕಾರವನ್ನು ತನ್ನ. 


'ತಂದೆಯಿಂದ ಪಡೆದನು." 


ಮಂತ್ರಿಗಳ ಮುಖ್ಯವಾದ ಅರ್ಹತೆಯೆಂದರೆ 
ಚಾರಿತ್ರ್ಯ . ಮತ್ತು ಧಾರ್ಮಿಕ ಭಾವನೆ, ಸತ್ಯ ಸಂಧತೆ 
ಮುಂತಾದ ಗುಣಗಳು. ಶಾಸನಗಳಲ್ಲಿ ಮಂತ್ರಿಗಳನ್ನಾ . 
ಗಲೀ ಅಧಿಕಾರಿಗಳನ್ನಾಗಲೀ ವರ್ಣಿಸುವಾಗ ಅವರ 
ಒಳ್ಳೆಯ ಚಾರಿತ್ರ್ಯಕ್ಕೆ ಹೆಚ್ಚು ಮಹತ್ವ ಕೊಡುತ್ತವೆ. 
ಇದಕ್ಕೆ ಉತ್ತಮ ಉದಾಹರಣೆಯೆಂದರೆ ಕಲ್ಯಾಣಿ 
ಚಾಲುಕ್ಕರ ಕಾಲದಲ್ಲಿ ಏಚಿಸೆಟ್ಟಿಯನ್ನು ಟಂಕಾಧಿಕಾರಿ 
ಯನ್ನಾಗಿ ನಿಯಮಿಸಿದ್ದು. ನರಗುಂದದ ಹೇಮಗೇರಿ 
ಯಲ್ಲಿ. ಮೂರನೆಯ “ತೈಲಪನ ಕಾಲದಲ್ಲಿ ಒಂದು 
ಟಂಕಾಶಾಲೆಯಿದ್ದಿತು. ಅಲ್ಲಿ ಚಾಳುಕ್ಯರ ಚಿನ್ನದ 
ನಾಣ್ಯಗಳು ತಯಾರಾಗುತ್ತಿದ್ದವು. ಇಂತಹ” ಟಂಕಶಾಲೆಗೆ 


ಇತಿಹಾಸ ದರ್ಶನ 


ಸರಿಯಾದ ಅಧಿಕಾರಿಯನ್ನು ನಿಯಮಿಸಬೇಕಾಗಿದ್ದಿತು. ಆ 
ಸಮಯದಲ್ಲಿ ರಾಜನು ಒಳ್ಳೆಯ ಚಾರಿತ ತ್ರ್ಯವುಳ್ಳ, ಸತ್ಯ 


-ಸಂಧನ್ನೂ ಯಾವ ಆಸೆಗಳಿಗೂ ಒಳಗಾಗದ 'ಚಿಸೆಟ್ಟಿ 
ಯನ್ನು ಟಂಕಾಧಿಕಾರಯನ್ನಾಗಿ 
. ಶಾಸನ ತಿಳಿಸುತ್ತದೆ. ಅವನು ತನ್ನ ಕೆಲಸವನ್ನು ಬಲು 


ನಿಯಮಿಸಿದನೆಂದು 


ಸಮರ್ಪಕವಾಗಿ ' ಮಾಡಿ ರಾಜನಿಂದ ಹೇಮಕುಪ್ಪಟಿ 
ಏಚಿಸೆಟ್ಟಿ' ಎಂಬ ಬಿರುದನ್ನೂ ಪಡೆದನು.“ 

ಇದೇ ರೀತಿ ಗಂಗರಾಜ, ಬೀಚಣ್ಣ, ಖೋಲೇಶ್ವರ, 
ರಾಮ ಮುಂತಾದವರು ತಮ್ಮ ಉತ್ತಮ ಚಾರಿತ 
ದಿಂದ ರಾಜರನ್ನು ಮಾತ್ರವಲ್ಲ 'ಜನಗಳನ್ನೂ ಆಕರ್ಷಿಸಿ 


ರ್‌ 
ಉತ್ತಮ 'ಅಡಳಿತಾಧಿಕಾರಿಗಳಾಗಿ ಹೆಸರನ್ನು 
ಗಳಿಸಿದರು. . 
ಅಧಿಕಾರಿಗಳು ವಿಶೇಷಗಾಗಿ ಪುರುಷರೇ ಆಗಿ 


ದ್ದರೂ ಸ್ತ್ರೀಯರು ಉತ್ತಮ ಅಧಿಕಾರಿಗಳಾಗಿ ಹೆಸರು 
ಪಡೆದ ಉಲ್ಲೇಖಗಳು ಇಲ್ಲದೇ ಇಲ್ಲ. ಉದಾಹರಣೆಗೆ 
ಸೇವುಣರ ಕಾಲದಲ್ಲಿ ಖ್ಯಾತಳಾಗಿದ್ದ ಭಾಗುಬಾಯಿ 
ಯನ್ನು ಗಮನಿಸಬಹುದು. ಈಕೆಯು ಸಿಂಘಣನ 
ಪರಮ ವಿಶ್ವಾಸಿ ಹಾಗೂ ಸರ್ವಾಧಿಕಾರಿಯಾಗಿದ್ದು 
ತರ್ದವಾಡಿ, ಹೇಡ ಮತ್ತು ರನ್ನಂಬಾಡಿ ಪ್ರಾಂತ್ಯಗಳಿಗೆ 
ಅಧಿಕಾರಿಯಾಗಿದ್ದಳು.'5 ಈಕೆಯು 1239 "ರಿಂದ 
1245ರವರೆಗೆ ಈ ಪ್ರಾಂತ್ಯದ ಅಧಿಕಾರಿಯಾಗಿದ್ದು, 


“ಇವಳ ಅನಂತರ ಇವಳಮಗನು ಈ ಪ್ರಾಂತ್ಯಕ್ಕೆ ಅಧಿ 


ಕಾರಿಯಾದನು. 

ಸ್ಥಳೀಯರೇ ಸಾಮಾನ್ಯವಾಗಿ ಅಧಿಕಾರಿಗಳಾಗಿ 
ನಿಯಮಿತರಾಗುತ್ತಿದ್ದರೂ, ದೊರ ದೇಶದಿಂದ ಬಂದು 
ಇಲ್ಲಿ ನೆಲೆಸಿ ತಮ್ಮ ಶಕ್ತಿ ಸಾಮಥ್ಯ ೯ಗಳನ್ನು ಪ್ರದರ್ಶಿ 
ಸಿದ ಆನೇಕರು ಮಂತ್ರಿಗಳಾಗಿ ನಲ್ಲವೇ "ಅಧಿಕಾರಿಗ 
ಳಾಗಿ ನೇಮಕಗೊಂಡಿರುವ ನಿದರ್ಶನಗಳು ಕರ್ನಾಟಕ 
ದಲ್ಲಿ ಹತ್ತಾರು 
ಬಲ್ಲಾಳನ ಆಶ್ರಯದಲ್ಲಿ ಸೇನಾಧಿಪತಿಯಾಗಿದ್ದ, 
ಉಚಿಂಗಿ ದುರ್ಗದ ಯುದ್ಧದಲ್ಲಿ ಜಯವನ್ನು ತಂದು 
ಕೊಟ್ಟವನು ಮಹಾಪ್ರಧಾನ ಕುಂಜಸೆಟ್ಟ;, ಇವನು 
ಕೇರಳದವನ್ಕು ಇವರ ಶೌರ್ಯಕೆ ಮೆಚ್ಚಿ. ಬಲ್ಲಾಳನು 
ಇವನಿಗೆ ಸುಭಟಪಟ್ಟವನ್ನು ಕೊಟ್ಟನು. “ವನ ಅಳಿ 
ಯನ, ತಮ್ಮನೂ ಹೊಯ್ಸಳರಲ್ಲಿಯೇ ಅಧಿಕಾರಿಯಾಗಿ 
ದ್ದನು'5 ಹೊಯ್ಸಳ ಬಲ್ಲಾಳನಿಗೂ ಸೇವುಣ ಕೃಷ್ಣ 
ನಿಗೂ ಆದ ಯುದ್ಧದ ನಂತರ ಅವರು ಮಾಡಿಕೊಂಡ 
ಒಪ್ಪಂದದ ಕರಡನ್ನು ಸಿದ್ಧಪಡಿಸಿ “ಖ್ಯಾತಿವೆತ್ತ ಸಂಧಿವಿ 
ಗ್ರಹ ಎಂದು ಎನಿಸಿಕೊಂಡನು. ಇವನ ಅಳಿಯನೂ 


ಹೊಯ್ದಳರ ಆಶ್ರಯದಲ್ಲಿ ಅಧಿಕಾರಿಯಾಗಿದ್ದನು. ಹೀಗೆ 


ಇತಿಹಾಸ ದರ್ಶನ 


. ಸರ್ವಾಧಿಕಾರಿ ವಾಸುದೇವ "ನಾಯಕ 
` ಸರ್ವಾಧಿಕಾರಿ 


ಸಿಗುತ್ತವೆ. ಹೊಯ್ಸಳ ಇಮ್ಮಡಿ 


ಕೇರಳದಿಂದ ಬಂದು ಕರ್ನಾಟಕದ ರಾಜರ ಆಶ್ರಯದಲ್ಲಿ 
ಅಧಿಕಾರಿಗಳಾಗಿ ಮೆರೆದ ಇವರ ವಂಶವನ್ನು ಶಾಸನಗಳು ` 
ಹೊಗಳುತ್ತವೆ.!” 

ಸೇವುಣ ಜೈ ತುಗಿಯ ದಂಡನಾಥನಾಗಿದ್ದ ಸಹ 
ದೇವನು ಕಾಶ್ಮೀರದಿಂದ ಬಂದವನಾಗಿದ್ದನು. ಇವರ 
ಶೌರ್ಯಕ್ಕೆ ಮೆಚ್ಚಿ ಇವನನ್ನು ತದ್ಧ್ಯವಾಡಿಯ . 
ಪ್ರಾಂತಾಧಿಕಾರಿಯಾಗಿ ನಿಯಮಿಸಲಾಯಿತು. ಇದೇ . 
ರಾಜವಂಶದ ಕೃಷ್ಣನ ಕೈಕೆಳಗೆ ಮಹಾಪ ಪ್ರಧಾನರಾಗಿದ್ದ 
ಚಂದ್ರ ಮತ್ತು ಕೇಶವ್‌ ಗೂರ್ಜರ ದೇಶದವರು. 
ಇವರ ವಂಶದವರೇ ನಾಲ್ಕೈದು ತಲೆಮಾರಿನವರೆಗೆ 
ಸೇವುಣರಲ್ಲಿ ಅಧಿಕಾರಿಗಳಾಗಿದ್ದರು. ಸಿಂಘಣನ ಕಾಲ 
ದಲ್ಲಿ ಪ್ರಾಂತಾಧಿಕಾರಿಯಾಗಿದ್ದ ಖೋಲೇಶ್ವರ ಮಹಾ 
ರಾ ಷದವನು. ಹೀಗೆ ಕರ್ನಾಟಕದ ರಾಜರು ಅಕ್ಕ 
ಪಕ್ಕದ ಪ್ರಾಂತ್ಯಗಳಾದ ಆಂಧ್ರ, . ತಮಿಳುನಾಡು, 
ಕೇಠಳ, ಗುಜರಾತ್‌, ಮಹಾರಾಷ್ಟ್ರ ಮತ್ತು ದೂರದ 
ಕಾಶ್ಮೀರಗಳಿಂದ ಬಂದ ಅರ್ಹರನ್ನೂ ಅಧಿಕಾರಿಗಳ 
ನ್ನಾಗಿ ನಿಯಮಿಸಿಕೊಳ್ಳುತ್ತಿದ್ದರು. 

ಇನ್ನೊಂದು ಕುತೂಹ ಸಲಕರವಾದ ವಿಷಯವನ್ನು 
ಈಗ ಪ್ರಸ್ತಾಪಿಸಿಬಹುದು ಸಾಮಾನ್ಯ ವಾಗಿ ಈ ಮಂತ್ರಿ 
ಗಳು ಮತ್ತು ಅಧಿಕಾರಿಗಳು ಒಂದಕ್ಕಿಂತ ಹೆಚ್ಚು ಅಧಿ 
ಕಾರ ಸೂಚಕವಾದ ಪದಗಳನ್ನು *ತಮ್ಮ ಹೆಸ ರಿನ 
ಜೊತೆ ಹೊಂದಿರುತ್ತಾರೆ. ಉದಾಹರಣೆಗೆ ಸೇನಾಧಿಪತಿ 
ಸಂಧಿವಿಗ್ರಹಿ ಪುಣಿಸ ಮಯ್ಯ. 

' ಸೇನಾಧಿಪತಿ ಸಂಧಿ” ವಿಗ್ರಹಿ ಪಣಿಸಮಯ್ಯ 
ಮಹಾಪ್ರಧಾನ ಸೇನಾಧಿಪಪತಿ ಸಂಕರಸ; ಮಹಾ 
ಪ್ರಧಾನ ಸೇನಾಧಿಪತಿ ಮಹಾಪಾಶಾಯಿತ ಲಕ್ಷೀಧರ; 
ಮಹಾಪ್ರಧಾನ ಸರ್ವಾಧಿಕಾರಿ ಕ. ಹಾ. 
ಮಾತ್ಯ ಮಹಾಪ್ರಧಾನ ಮಲ್ಲಿಸೆಟ್ಟಿ ಮಹಾಪ್ರಧಾನ 
ದಂಡನಾಥ: 
ಸಂಧಿ ವಿಗ್ರಹಿ ಶ್ರೀಧರ ಪಂಡಿತ; 
ಬಾಹತ್ತರ ನಿಯೋಗಾಧಿಪತಿ ಸರ್ವಾಧಿಕಾರಿ ಬಸವರಸ್ಕ 
ಇತ್ಯಾದಿ. ಇದರಿಂದ ಒಬ್ಬ ಅಧಿಕಾರಿಯು ಎಷ್ಟೊಂದು 
ಅಧಿಕಾರಿಗಳನ್ನು ಹೊಂದಿದ್ದನು ಎಂಬುದು ತಿಳಿಯು 
ತ್ತದೆ. ಆದರೆ ಇದು ಸಾಧ್ಯವೇ ಎನ್ನುವ ಪ್ರಶ್ನೆಯೂ 
ಬರುತ್ತದೆ. ಡೆರೆಟ್‌ರವರು ಇವುಗಳಲ್ಲಿ" ಅನೇಕ ಪದ 
ಗಳು ಅಧಿಕಾರ ಸೂಚಿಕವಲ್ಲ ಅವು ಕೇವಲ ಬಿರುದು 
ಗಳು ಎಂದು. ಅಭಿಪ್ರಾಯಪಡುತ್ತಾರೆ. 20 ಅದರೆ 
ವರಿಷ್ಠ ಅಧಿಕಾರಿಯನ್ನು ಸೇನಾಧಿಪತಿ ಅಥವ ದಂಡ 
ನಾಯಕ. ಮಹಾಪ ಪ್ರಧಾನ ಎಂದು ಕರೆಯುವುದು 
ಅವನ: ಉನ್ನತ ಅಧಿಕಾರವನ್ನು ತೋರಿಸುವುದಕ್ಕಾ 


೭೯ 


ಗಿಯೇ ಹೊರತು, ಆತನು ಆ ಅಧಿಕಾರವನ್ನು ಹೊಂದಿರ 
ಬೇಕೆಂಬ ನಿಯ ಮವಿರಲಿಲ್ಲ ಎನ್ನುವ ಮಾತನ್ನು ವಿಶದಿಪ 
ಡಿಸುತ್ತಾರೆ. ಮಹಾಲಿಂಗಂ ಅವರು ಇವುಗಳಲ್ಲಿ ಸೈನ್ಯದ 
ಸೇವೆಯೂ ಸೇರಿರುವುದರಿಂದ, ಯುದ್ಧದ ಸಮಯದಲ್ಲಿ 
ಅವರು ಸೇನೆಯ ಅಧಿಕಾರಿಗಳಾಗಿಯೂ, ಶಾಂತಿಯ 
ಸಮಯ ದಲ್ಲಿ ವರಿಷ್ಠ ಅಧಿಕಾರಿಗಳಾಗಿಯೂ, ಕೆಲಸ 
ನಡೆಸುತ್ತಿದ್ದರು. 

ಇದರಲ್ಲಿ ಒಂದಕ್ಕೊಂದು ವಿರೋಧವೆನಿಸುವುದಿಲ್ಲ 
ಎಂದಿದ್ದಾರೆ. ಸಂಧಿವಿಗ್ರವಿಯಾಗಿದ್ದವನು ಬೇರೊಂದು 
ಕೆಲಸವನ್ನು ವಹಿಸಿಕೊಂಡು ಮಹಾಪ್ರಧಾನನಾದಾಗ, 
ತನ್ನ ಹಿಂದಿನ ಅಧಿಕಾರದ ದ್ಯೋತಕವಾಗಿ ಸಂಧಿವಿಗ್ರಹಿ 
ಎನ್ನವುದನ್ನು ತನ್ನ ಹೆಸ ರಿನ ಜೊತೆ ಸೇರಿಸಿಕೊಡಿರ 


ಬೇಕು ಎನ್ನವು ವಾದವೂ ಇದೆ?” ಒಟ್ಟಿನಲ್ಲಿ ಅದರವಿಷ 
ಯದಲ್ಲಿ ಹೆಚ್ಚಿನ ಮಾಹಿತಿಗಳು "ಾರಕುವವರೆಗೆ 


ಹೆಚ್ಚಿಗೆ ಏನನ್ನೂ ಹೇಳಲು ಸಾಧ್ಯವಾಗುವುದಿಲ್ಲ. 


ಈ ಎಲ್ಲಾ ಅಂಶಗಳನ್ನೂ ಗಮನಿಸಿದರೆ "ಪ್ರಾಚೀನ 
ಕರ್ನಾಟಕದ ಮಂತ್ರಿಗಳ ಮತ್ತು ಅಧಿಕಾರಿಗಳ ಬಗೆಗೆ 
ಕೆಲವು ಉತ್ತಮ ಮಾಹಿತಿಗಳು. ಸಿಗುತ್ತವೆ. ಇವುಗಳಲ್ಲಿ 
ಮುಖ್ಯಾವಾದವುಗಳನ್ನು ಮಾತ್ರ ಇಲ್ಲಿ ಗಮನಿಸಲಾ 
ಗಿದೆ. ಇದು ಇನ್ನೂ ಆಳವಾಗಿ ಹಾಗೂ ವಿಸ್ತಾರವಾಗಿ 
ಅಭ್ಯಾಸ ಮಾಡುವ ವಿಷಯ ಎನ್ನುವುದನ್ನು. ಮರೆ 
ಯುವ ಹಾಗಿಲ್ಲ. ಆ ಅಭ್ಯಾಸ ನಡೆದರೆ ಪ್ರಾಚೀನ 
ಕರ್ನಾಟಕದ ಅಡಳಿತ ವಿಷಯದಲ್ಲಿ ಹೆಚ್ಚಿನ. "ವಿವರ 
ಗಳು ಹಾಗೂ ಮಾಹಿತಿಗಳು ದೊರೆಯುತ್ತವೆ. 


4 ಕಾಕಾ ವಿ ವ ಸ ್ಚ್ರ್ರ ್ವೊೋಅ್ಮ್ರೀ್ಮ್ರ್ರೀಪ್ರ್ಮಷ್ಮಪಅಅಇ.ೊ್ರ್ರ್ರೊ್ರ್ರ್ರ್ರ್ರ್ರಪ್ರ್ರಪ್ರಪಸ್ರ್ರೌ್ಭ್ರ್ರ್ಮ್ರಷಭಅಲಔಸಪಪ್ಪಂಧಪ್ರಪಘಪ್ಮಪ್ಮ್ಯ್ಮಪ್ಮ್ಮಪಪಚಬಷಾ 


ಅಡಿ ಟಿಪ್ಪಣಿಗಳು 
1. ಮಹಾಲಿಂಗಂ, ಡೆರೆಟ್‌, ರಿತ್ತಿ, ನರಸಿಂಹಮೂರ್ತಿ, ಗೋಪಾಲ್‌, ಕೃಷ್ಣಮೂರ್ತಿ ಮುಂತಾದವರು ರಾಜವಂಶಗಳ 
ಇತಿಹಾಸವನ್ನು ಬರೆಯುವಾಗ ಈ ವಿಷ ಷಯವನ್ನು ಗಮನಿಸಿದ್ದಾರೆ. 


. ಎ.ವಿ.ನರಸಿಂಹಮೂರ್ತಿ : 
. ಬಿ.ಆರ್‌.ಗೋಪಾಲ್‌ : "ಕಲ್ಯಾಣಿ ಚಾಲುಕ್ಕಾಸ್‌ 
ಡೆರೆಟ್‌ : " ಹೊಯ್ಸಳಾಸ್‌ ' ಪು 47 
"ಎಪಿ. ಕರ್ನಾಟಕ ', 7, ನಾಮಂ 64 

"ದಿ ಸೇವುಣಾಸ್‌' ಪು 237 

ಷೇಕ್‌ ಆಲಿ : "ಗಂಗಾಸ್‌ ಆಫ್‌ ತಲಕಾಡ್‌' 
'ಸೇವುಣಾಸ್‌': ಪು 244 

"ಎಪಿ. ಕರ್ನಾಟಕ', 7, ನಾಮಂ 81 

. ಅದೇ, 4, ಚಾಮರಾಜನಗರ 2 

. ಅದೇ, 

"ಸೇವುಣಾಸ್‌' ಪು. 241 

. ಅದೇ, ಪು.238 

, "ಸೌ.ಇಂ.ಣ' 18, ಸಂ.160 

"ಸೇವುಣಾಸ್‌' ಪು 242 

"ಎಪಿ. ಕರ್ನಾಟಕ'5 ಅರಸೀಕೆರೆ 108 

. ಅದೇ. 

. "ಸೇವುಣಾಸ್‌', ಪು 236 

. ಅದೇ, ಪು.245 

. "ಹೊಯ್ಸಳಾಸ್‌': ಪು 191 

, ಸೌತ್‌ ಇಂಡಿಯನ್‌ ಪಾಲಿಟಿ', ಪು.136 
22. 'ಸೇವುಣಾಸ್‌' ಪು.146. 


" ದಿ ಸೇವುಣಾಸ್‌ 


ಪು 252 


೮೦. 


'ಪು 148 
'ಪು320 


AT: 


ಇತಿಹಾಸ ದರ್ಶನ 


